ಕೂಸ. ಅಪರ್ಣ 


ಶಿಲ್ಪಗ್ರಂಥಗಳು 


ಮತ್ತು ಅಧಿಷ್ಠಾನಗಳು - ಒಂದು ವಿವರಣೆ 


ದೇವಾಲಯ ರಚನೆಯಲ್ಲಿ ಅಧಿಷ್ಠಾನವು ಮೊದಲ 


ಭಾಗ ಮತ್ತು ಮುಖ್ಯವಾದ ಭಾಗ. ದೇವಾಲಯದ 
ಭಾರವು ಅಧಿಷ್ಠಾನದ ಮೇಲೆಯೂ ಬೀಳುವುದರಿಂದ 
ಅದನ್ನು ಅನೇಕ ಅಂಗಗಳೊಂದಿಗೆ ಭದ್ರವಾಗಿ ಮತ್ತು. 
ಆಲಂಕಾರಿಕವಾಗಿ ರಚಿಸಿರುತ್ತಾರೆ ಈ ಅಂಗಗಳು 
ಮತ್ತು ಅಲಂಕಾರಗಳ ಆಧಾರದಿಂದ ಅವುಗಳನ್ನು 
ಬೇರೆ ಬೇರೆ ಹೆಸರಿನಿಂದ ಗುರುತಿಸಲಾಗುತ್ತದೆ. ಶಿಲ್ಪ 
ಶಾಸ್ತ್ರಗ್ರಂಥಗಳಲ್ಲಿ ಈ ಬಗ್ಗೆ ವಿಪುಲವಾದ ಮಾಹಿತಿ 
ದೊರೆಯುತ್ತಿದ್ದು ಅವುಗಳಲ್ಲಿ' ಕೆಲವು ರೀತಿಯ ಅಧಿ 
ಷ್ಠಾನಗಳನ್ನು ಮಾತ್ರ ಇಲ್ಲಿ ಅಧ್ಯಯನಕ್ಕೆ ತೆಗೆದು 
ಕೊಳ್ಳಲಾಗಿದೆ 


ಅನೇಕ ರೀತಿಯ ಅಧಿಷಾ ಷ್ಠಾನಗಳನ್ನು ಈಗಾಗಲೇ 
ವಿದ್ವಾಂಸರು ಗುರುತಿಸಿರುವರಾದರೂ, ಆ ಅಧಿಷ್ಠಾನದ 
ವಿವರಗಳಿಗೂ ಈಗ ಇರುವ ಅಧಿಷ್ಠಾನಗಳಿಗೂ 
ಇರುವ ವ್ಯತ್ಯಾಸವೇನು ಮತ್ತು ಒಂದು "ಗ್ರಂಥಕ್ಕೂ 
ಇನ್ನೊಂದು 'ಗ್ರಂಥಕ್ಕೂ ಇರುವ ವ್ಯತ್ಯಾಸವೇನು ಎಂಬೆ 
ವಿಷಯಗಳನ್ನು ಇಲ್ಲಿ ವಿವರವಾಗಿ "ಚರ್ಚಿಸಲಾಗಿದೆ. 
ಅಂತೆಯೇ ಇದಕ್ಕೆ ಬ್‌ “ಮಾನಸಾರ”, "ಕಾಶ್ಯ 
ಪಶಿಲ್ಪ', 'ಸುಪ್ರಭೇದಾಗಮ', “ಶಿಲ್ಪರತ್ನ' ಮತ್ತು 
ಮಯಮತ" ಈ ಗ್ರಂಥಗಳಲ್ಲಿನ ಪಾದಬಂಧ, ಪ್ರತಿ 
ಬಂಧ. ಕಪೋತಬಂಧ, ಮಂಚಬಂಧ, ಪದ್ಮಬಂಧ 
ಮತ್ತು ಶ್ರೀ ಬಂಧ - ಈ ಅಧಿಷ್ಠಾನ ಪ್ರಕಾರಗಳನ್ನೂ 
ಎವರಣೆಗಾಗಿ ತೆಗೆದುಕೊಳ್ಳಲಾಗಿದೆ. 


ಪಾದಬಂಧ: ಶಾಸ್ತ್ರಗ್ರಂಥಗಳ ಪ್ರಕಾರ ಪಾದ 
ಬಂಧ ಅಧಿಷ್ಠನದ ಮುಖ್ಯ 
ಉಪಾನ, ಜಗತೀ, ಕುಮುದ, ಗಲ, ಪಟ್ಟಿಕಾ ಮತ್ತು 
ಕಂಪ. ಈ ಪ್ರಕಾರದ ಅಧಿಷ್ಠಾನದ ಹ ಎಲ್ಲ ಗ್ರಂಥ 
ಗಳು (ಅಲ್ಪಸ್ವಲ್ಪ ವ್ಯತ್ಕಾಸ ಸಗಳ ೊಂದಿಗೆ'] ಓ ೦ದೇ ರೀತಿ 
ಹೇಳಿವೆಯಾದರೂ ಮಾನಸಾರದಲ್ಲಿ 6"ಉಪಾನ'ದ 
ಮೇಲೆ ಮತ್ತೆ ಕಂಪವನ್ನು ಹೇಳಿದೆ 


ಷ್ಠಾನವನ್ನು ಶ್ರವಣಬೆಳಗೊಳದ 
ಚಾವುಂಡರಾಯ ಬಸದಿಗಳು 


. ಗಳಲ್ಲಿ ಕಾಣಬಹುದಾಗಿದೆ. 


ಹ 


ಬೇಗೂರಿನ ನಗರೇಶ್ವರ ಮತ್ತು ಅರಳುಗುಪ್ಪೆಯ ಕಲ್ಲೇಶ್ವರ 
ದೇವಾಲಯಗಳು, ಬನ್ನೇರುಘ ಟ್ರದ (ಬೆಂಗಳೂರು) 
ಚಂಪಕಧಾಮ ಸಾಮಿ ದೇವಾಲಯ - ಮುಂತಾದ ಕಡೆ 
ಹ ತ್ರಿಪಟ್ಟ ಗಳ, ಪಟ್ಟಿಕಾ 
ಗಳಿಂದ ಕೂಡಿದ ಬಾದಾಮಿಯ ಭೂತನಾಥ ದೇವಾ 
ಲಯದ ಅಧಿಷ್ಠಾನವು “ಪಾದಬಂಧ'ಕ್ಕೆ ಹತ್ತಿರವಾಗಿದೆ. 

ಇದರಲ್ಲಿ ದ್ರಾವಿಡ ಪದ್ಧತಿಯ "ಜೀವಾಲಯ ರುಗಳಲ್ಲಿ 
ಕಂಡುಬರುವ್ವ “ಓಗತೀಗೆ "ಬದಲಾಗಿ | 
ಹುಂಚದ ಬೋಗಾರ ಬಸದಿ ಮತ 

ಪಾರ್ಶ್ವನಾಥ ಬಸದಿಗಳಲ್ಲಿ, ಪಾದಬಂಧ ಆವಿಷ್ಠಾನಡೆ, 


ಆದರೆ, ಇಲ್ಲಿ “ಕಂಪ"ವನ್ನು ರಚಿಸಿಲ್ಲ. ಗ್ರಂಥಗಳಲ್ಲಿ 
ಸ್ಪಷ್ಟವಾಗಿ ಹೇಳಿಲ್ಲವಾದರೂ, ಮೇಲೆ ಹೇಳಿದ ಎಲ್ಲ 
ಅಧಿಷ್ಠಾನಗಳಲ್ಲಿ ತ್ರಿ ಶ್ರಿಪಟ್ಟ(ಕುಮುದ) ವೆ ವೇ ಇದೆ. 


ಎಲ್ಲ ಗ್ರಂಥಗಳೂ “ಜಗತೀ್‌ಯ: ನಂತರ ಕುಮು 
ನ ರಚಿಸಬೇಕೆಂದು ಹೇಳಿದ್ದರೂ, ರಚನೆಯಲ್ಲಿ 
ಜಗತೀ ಮತ್ತು ಕುಮುದದ ನಡುವೆ "ಗಳ' ಭಾಗವೂ 


ಇದೆ. ಮಾನಸಾರ ಮಾತ್ರ ಈ ಅಂಗವನ್ನು 
ಗುರುತಿಸಿದೆ. 
ಪ್ರತಿಬಂಧ : 'ಕಾಶ್ಯ ಪಠೆಲ್ಪ' ಮತ್ತು “ಶಿಲ್ಪ 


ರತ್ನ 'ಗಳಲ್ಲಿ ಪ್ರತಿಬಂಧ ಅಧಿಷ್ಠಾನದ ಬಗ್ಗೆ ವಿವರವಾ 
ಗಿದೆ. ಕಾಶ್ಯ ಪಶಿಲ್ಪದಲ್ಲಿ ಈ ಅಧಿಷ್ಠಾನದ ' 'ಅಂಗಗಳಾಗಿ 
ಉಪಾನ, ಜಗತೀ, ಕುಮುದ, ಆಲಿಂಗ್ಠ ತ್ರಿಪಟ್ಟ, 
ಪ್ರತಿ  ವಾಜನಗಳನ್ನು ಹೇಳಿದ್ದರೆ, ಶಿಲ್ಪರತ್ನದಲ್ಲಿ 
ಪಾದುಕಾ, ಜಗತೀ ಕೈರವ, ಕರ್ಣ, ಕಂಪ, ಕಂಧರ, 
ಪಟ್ಟಿಕಾ ಮತ್ತು ಕಂಠಗಳನ್ನು ಹೇಳಿದೆ. ಕಾಶ್ಯ ಪಶಿಲ್ರದಲ್ಲಿ 
ಕುಮುದ, ಆಲಿಂಗದ ನಂತರ ತ್ರಿಪಟ್ಟ ಸಿವನ್ನು ಹೇಳಿರು 
ವುದು ಅಷ್ಟು ಸಮಂಜಸವಾಗಿಲ್ಲ. 


ಬಾದಾಮಿಯ ಜಂಬುಲಿಂಗೇಶ್ವರ ದೇವಾಲಯ 
ದಲ್ಲಿ “ಪ್ರತಿಬಂಧ” ಪ್ರಕಾರಕ್ಕೆ ಹ ತ್ತಿರವಾಗಿರುವ ರೀತಿಯ 
ಅಧಿಷ್ಠಾನವನ್ನು ಕಾಣಬಹುದು. ಇದರಲ್ಲಿ ನಾಗರ 
ಪ್ರಶಿವಾಜನ 


ಕುಂಭ,' ಧಾರಾವೃತ್ತಕುಮುದ ಮತ್ತು 
ಮತ್ತು ಕಂಪ - ಈ ಅಂಗಗಳಿವೆ 


ಉಳ್ಳಾಲದ ಗಣೇಶ ದೇವಾಲಯದ ಅಧಿಷ್ಠಾನ 
ದಲ್ಲಿ ಉಹಾನ, ಜಗತೀ, ಕುಮುದ, ಕಂಠ್ಕ ಕಂಪ, 
ಕಂಠ.” ಪಟ್ಟಿಕಾ ಮತ್ತು ಕಂಪ ಈ ಅಂಗಗಳಿವೆ. 
ಆದ್ದರಿಂದ ಇದು 'ಶಿಲ್ಪರತ್ನ'ವು ಹೇಳುವ “ಪ್ರತಿಬಂಧ' 
ರೀಶಿಯದೆಂದು ಹೇ. 


ಕಪೋತಬಂಧ : ಶಿಲ್ಪರತ್ನ ಮತ್ತು ಮಯಮ 
ತಗಳಲ್ಲಿ ಮಾತ್ರ ಕಪೋತಬಂಧ ಅಧಿಷ್ಠಾನದ ಉಲ್ಲೇ 
ಖವಿದೆ. ಅಲರತ್ನ' ದಲ್ಲಿ ಪಾ ಜಗತೀ, ಕುಮುದ, 
ಪಟ್ಟ, ಕರ್ಣ ವಲಭಿ ವಾಜನ್‌ ಮತ್ತು ಕಪೋತಗ 
ಳನ್ನು - ಈ ಅಧಿಷ್ಠಾನದ ಅಂಗಗಳೆಂದು ಹೇಳಿದ್ದರೆ. 
“ಮಯಮತ' ದಲ್ಲಿ ಸಂಕ್ಷೇಪವಾಗಿ ವೃತ್ತಕುಮುದ 
ಮತ್ತು ಕಪೋತವನ್ನು ಹೇಳಿದೆ. 


ದೇವಾಲಯ . ಮತು 
ಪಟ್ಟದಕಥ್ಟನ. ಪಾಪ 


ದೇವಾಲಯಗಳು 


ಐಹೊಳೆಯ ಮೇಗುತಿ 
ಪುಷ್ಪಭದ್ರ ದೇವಾಲಯಗಳು, 
ನಾಥ ಮತ್ತು ಚಂದ್ರಶೇಖರ 


ಎಲ್ಲೋರದ ಸರ್ವತೋಭದ್ರ ಜಿನಾಲಯ, ಬೇಗೂರಿನ ' 


ನಾಗೇಶ್ವರ ದೇವಾಲಯ, . ಹುಂಚದ ಸೂಳೆಬಸದಿ 
ಮತ್ತು. ಅಂಗಡಿಯ ಸೊಸೆವೂರ್‌ ಬಸದಿ - ಇತ್ಯಾದಿ 
ಗಳಲ್ಲಿ “ಕಪೋತಬಂಧ" ಅಧಿಷ್ಠಾನವಿದೆ. ಇವುಗಳಲ್ಲಿ 
ಕಂಡುಬರುವ ಪ್ರಮುಖ ವ್ಯತ್ಯಾಸವೆಂದರೆ - ಐಹೊಳೆ 
ಮತ್ತು ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ “ಜಗಶೀಗಿಗೆ 
ಬದಲಾಗಿ ಖುರ- -ಕುಂಭವಿರುವುದು; ' ' ಅಂತೆಯೇ 
ಐಹೊಳೆಯ ಪುಷ್ಪಭದ್ರ ಮತ್ತು ಪಟ್ಟದಕಲ್ಲಿನ ಪಾಪ 
ನಾಥ ದೇವಾಲ ಯಗಳಲ್ಲಿ ಧಾರಾವೃತ್ತ ಕುಮುದವಿದು, 


ಉಳಿದ ದೇವಾಲಯಗಳಲ್ಲಿ ತ್ರಿಪ ಪಟ್ಟ ಕುಮುದವಿರು 


ವುದು; ಪಟ್ಟ ಮತ್ತು ಕರ್ಣಕ್ಕೆ "ಬದಲು ಕಂಪ, ಕಂಠ 
ವನ್ನು ರಚಿಸಿರುವುದು. 


ಮಂಚಬಂಧ: 
ಬಿಟ್ಟು ಉಳಿದ ಎಲ್ಲ ಬ 
ಷ್ಠಾನದ ಉಲೇಖವಿ 
ಅಧಿಷ್ಠಾನದ ಜಗತೀ 


ಸುಪ್ರ ನೀದಾಗಮವೊಂದನ್ನು 
ಥಗಳಲ್ಲಿ ಮಂಚಬಂಧ ಅಧಿ 
ಇವುಗಳ ಪ್ರಕಾರ ಮಂಚಬಂಧ 


ಪದ್ಮ ಕಪೋತ? ಆಲಿಂಗ್ಗ ಅಂತರಿತ್ಕ ಪ್ರತಿ 
ಮತ್ತು ವಾಜನ. ಎಲ್ಲ ಗ್ರಂಥಗಳಲ್ಲೂ ಈ ವಿವರ 
ನೆಯು ಬಹುಪಾಲ ಒಂದೇ ರೀತಿಯಾಗಿದೆ 


ಐಹೊಳೆಯ ದುರ್ಗ ದೇವಾಲಯ, ಪಟ್ಟದಕಲ್ಲಿನ 


ವಿರೂಪಾಕ್ಷ, ುಲ್ಲಕಾರ್ಜುನ ಮತ್ತು ಸಂಗಮೇಶ್ವರ 
ದೇವಾಲಯಗಳು",  ಆವನಿಯ ಅರುಣಾಚಲೇಶ್ವರ 
೫೮ 


ಕುಮುದ ಗಳ್ಳ ಕಂಪ್ಮ. 


ದೇವಾಲಯಗಳು - ಮುಂತಾದೆಡೆಗಳಲ್ಲಿ ಮಂಚಬಂಧ 
ಅಧಿಷ್ಠಾನವನ್ನು ಕಾಣಬಹುದು. ಇವುಗಳಲ್ಲಿ ಐಹೊ 
ಳೆಯ ದುರ್ಗ ದೇವಾಲಯದಲ್ಲಿ ಧಾರಾವೃ ತ್ತ ಕುಮು 
ದವೂ, ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ವೃತ್ತಕುಮು 
ದವೂ ಇದೆ. ಅಲ್ಲದೆ ಪಟ್ಟದ ಕಲ್ಲಿನ ದೇವಾಲಯಗ 
ಳಲ್ಲಿ "ಗಳ" ಭಾಗವು ಪ ಪ್ರಧಾನವಾಗಿದೆ. 


ಟ್‌ ಅ "ಪ್ಪ 3 ವ ಸ್ಯ ಷ್‌ 
ಶ್ರೀಬಂಧ: ಸುಪ್ರಭೇದಾಗಮ'ವನ್ನು ಬಿಟ್ಟು 


. ಉಳಿದ ಎಲ್ಲ ಗ್ರಂಥಗಳಲ್ಲೂ ಶ್ರೀಬಂಧ ಅಧಿಷ್ಠಾನದ 


ಉಲ್ಲೇಖವಿದೆ. ಈ ಗ್ರಂಥಗಳ. ಪ್ರಕಾರ ಈ ಅಧಿಷ್ಠಾನ 
ದಲ್ಲಿ ಮುಖ್ಯ ಭಾಗಗಳೆಂದರೆ - ಪಾದುಕ್ನ ಪದ್ಮ 
ಕುಮುದ, ಪದ್ಮ ಗಲ ಮತ್ತು ಕಪೋತ, ಆ 
ಅಂತರಿಕ, ಪತಿದಾಜನ, ಮ "ದೃಷ್ಟಿಯಿಂದ "ಕಾಶ 

ಏಲ್ಪ',  `ಮಾನಸಾರ' ' ' ಮತ್ತು "ಮಯಮತ "ಗಳಲ್ಲಿ 
ಹೋಲಿಕೆ' ಇರುವುದಾದರೂ "ಪಣವ 
ಹಾರ"! ಮತ್ತು..." 'ಕಾಶ.ಪಶಿಲ್ಪ 'ಹ-ಬವರಗಳು. ಹೆಚ್ಚು 


ಹ 


ಸ್ಪಷ್ಟವಾಗಿವೆ. *ಫಿಲ್ಪರತ್ನ'ವ್ರ ಬಂಧ 'ಅಧಿಷ್ಠಾನವನ್ನು 
ಉಲ್ಲೇಖಿಸಿದರೂ ಕಪೋತಬಂಧನ: ಇನ್ನೊಂದು ವಿಧ 
ವಾಗಿ ಇದರಲ್ಲಿ ಶ್ರೀಬಂದವನ್ನು ಹೇಳಿದರೆ, 

ಶ್ರೀಬಂಧ ಎ ಉದಾಹರಣೆಗಳೆಂದರೆ, 
ಸುಂದರವಾದ ಕಟಕಾವೃತ ಕು ಕುಮುದದಿಂದ ಕೂಡಿರುವ 
ಹಂಪೆಯ ರಾಮಚಂದ್ರ ( - ಹಜಾರರಾಮಸ್ವಾಮಿ) 


ದೇವಾಲಯ, ಹಂಪೆಯ ವಿರೂಪಾಕ್ಷ ದೇವಾಲಯದ 
ರಂಗಮಂಟಪದ ಅಧಿಷ್ಠಾನ, ಅದೇ ಹಂಪೆಯ ವಿಠಲ 
(ಸಂಗೀತ ಮಂಟಪ) ಮತ್ತು ಕೃಷ್ಣ ಸ್ವಾಮಿ ದೇವಾಲ 
ಯಗಳು, ಕೋಲಾರದ ಸೋಮೇಶ್ವರ” ದೇವಾಲಯ, 
ಶ್ರವಣಬೆಳಗೊಳದ ಚನ್ನಣ್ಣ ಬಸದಿಯ ಮುಖ 
ಮಂಟಪದ ಅಧಿಷ್ಠಾನ - "ಮುಂತಾದುವು. ಇವುಗಳ 
ಲ್ಲಲ್ಲಾ ಕಪೋತದ ಮೇಲಿನ ಅಂಗಗಳ ರಚನೆ 
ಸರಳವಾಗಿದೆ. 


ಪದ್ಮಬಂಧ: ಎಲ್ಲ ಗ್ರಂಥಗಳಲ್ಲೂ ಪದ್ಮಬಂಧ 
ಜಾತಿಯ ಅಧಿಷ್ಠಾನದ ಉಲ್ಲೇಖವಿದೆ. ಪಾದುಕ್ಕ 
ಕಂಪ/ಪದ್ಮ ಮ ದ್ಯ  ಪದ್ಮಯುಕ್ತ ವೃತ್ತಕು 
ಮುದ, € ಪೆಲಿಂಗ್ಯ 'ಆಂತರಿತೆ,' ಪ್ರತಿ, ವಾಜನಗಳು. ಈ 
ಅಧಿಷ್ಠಾನದ ಮುಖ್ಯ ಲಕ್ಷಣಗಳು. ಮುಖ್ಯ ಅಂಗಗಳ 
ದೃಷ್ಟಿಯಿಂದ. ಎಲ್ಲ ಗ್ರಂಥಗಳೂ ಒಂದೇ ರೀತಿ ಹೇಳಿ 
ದ್ದರೂ, ಉಳಿದ ಅಂಗಗಳ ದೃಷ್ಟಿಯಿಂದ ಇವುಗಳಲ್ಲಿ 
ಕೆಲವು ವೃತ್ಕಾಸಗಳೂ ಇವೆ. ಎಲ್ಲ ಗ್ರಂಥಗಳಲ್ಲೂ 
ಪಾದುಕ್ಕ ' 'ಕಂಪದ ನಂತರ ಪದ್ಮವನ್ನು ಹೇಳಿದ್ದರೆ, 


ಇತಿಹಾಸ ದರ್ಶನ 


ಗ್ರಂಥಗಳಲ್ಲಿ  ವೃತ್ತಕುಮುದದ ಸೂಚನೆ 


ಕುಮುದದ ಬಳಕ್ಕೆ ಕರ್ಣ 


“ಸುಪ್ರಭೇದಾಗಮ'ದಲ್ಲಿ ಪದ ಒದೊಂದಿಗೆ ಜಗತಿಯನ್ನೂ 
ಹೇಳಿದೆ. *ಸುಪ ಪ್ರಭೇದಾಗಮ' ಮತ್ತು "ಮಾನಸಾರ'ದ 
ಪ್ರಕಾರ ಕುಮುದದ ಮೇಲಿನ ಅಂಗವೂ ಪದ್ಮದಿಂದ 
ಕೂಡಿರಬೇಕು. ಉಳಿದ ಗ್ರಂಥಗಳಲ್ಲಿ ಕುಮುದ ಗಲದ 
ನಂತರ ಆಲಿಂಗ್ಯ, ಅಂತರಿತಗಳನ್ನು ಹೇಳಿದ್ದರೆ, ಮಾನ 
ಸಾರವು 

ವನ್ನು ಹೇಳಿದೆ 


ಲ್‌ ಸದ್ಯಕ್ಕೆ ನನ್ನ ಗಮನಕ್ಕೆ ಬಂದಿ 
ರುವ ಪದ್ಮಬಂಧ ಅಧಿಷ್ಠಾನೆದ ಉದಾಹರಣೆಯೆಂದರೆ, 
ಸಿರಿವಾಡದ ನಾಲ್ಕನೇ ಸಂಖ್ಯೆಯ ದೇವಾಲಯ. ಇದ 
ರಲ್ಲಿ ಮುಖ ಭಾಗವಾಗಿ ಜಗತೀ, ಮಹಾಪದ್ಮ, ತ್ರಿಪ 
ಟ್ರವಿದೆ. ಇಲ್ಲಿ' ಗಮನಿಸಬೇಕಾದ ವಿಷಯವೆಂದರೆ, 
ಇದ್ದರೂ, 
ಇದರಲ್ಲಿ ತ್ರಿಪಟ್ಟವನ್ನೇ ರಚಿಸಿದೆ; “ಸುಪ್ರಭೇದಾಗಮ 
'ದಲ್ಲಿ ಮಾತ್ರ ಹೇಳಿರುವಂತೆ ಮಹಾಪದ ದೊಂದಿಗೆ 
ಜಗತಿಯನ್ನೂ ರಚಿಸಿದೆ. ಆದರೆ ಈ ಗ್ರಂಥದಲ್ಲಿ ಜಗ 
ತಿಯ ನಂತರ ಪದ್ಮ ಬರಬೇಕಿದಿದ್ದರೆ, ಇಲ್ಲಿ ಪದ್ಮದ 
ನಂತರ ಬಂದಿದೆ. 


ಹೀಗೆ ಇಲ್ಲಿ ಗ್ರಂಥಗಳ ಹಿನ್ನೆಲೆಯಲ್ಲಿ ಕೆಲವು 


ಅಧಿಷ್ಠಾನಗಳನ್ನು ಮಾತ್ರ ವಿವರಿಸಿದ್ದು, ಅವುಗಳಿಂದ 
ಹೊರಬರುವ ವಿಷಯಗಳನ್ನು ಈ ರೀತಿಯಾಗಿ 
ಸಂಗ್ರಹಿಸಬಹುದಾಗಿದೆ: 


1) ಒಂದೇ ಅಂಗಕ್ಕೆ ಸ್‌ ಬೇರೆ ಗ್ರಂಥಗಳಲ್ಲಿ 
ಕೆಲವೊಮ್ಮೆ ಬೇರೆ ಬೇರೆ” ಹೆಸರುಗಳಿವೆ. ಉದಾಹರಣೆ 


ಉಪಾನ-ಹಾದುಕಾ-ಜನ್ಮನ-ಖುರ-ಗ್ರೀವೆ-ಗಲ-ಕಂಠ- 
“ಕಂಧರ ಇತ್ಯಾದಿ 


2) ಗ್ರಂಥಗಳಲ್ಲಿ ಹೇಳಿರುವ ಅಂಗಗಳನ್ನು ರಚಿ 
ಸುವಾಗ ಕೆಲವು ಮಾರ್ಪಾಟುಗಳಾಗಿವೆ. ಉದಾಹರಣೆ 
ಭಾಗವು ಕಂಠವಾಗಿರು 


ಇತಿಹಾಸ ದರ್ಶನ 


ಇನೊಂದು ಹಂತ ಕಂಪ ಗಳ ಕಂಪ ಪದ್ಮ 


ವುದು, ಪಟ್ಟವು ಪದ ವಾಗಿರುವುದು ಇತ್ಯಾದಿ. (ಮುಖ್ಯ 
ಅಂಗಗಳಲ್ಲಿ ಹೆಚ್ಚಿನ ಬದಲಾವಣೆ ಕಂಡು ಬರುವುದಿಲ್ಲ) 


3) ಒಂದೇ ಅಂಗಕ್ಕೆ. ಸಮಾನಾಂತರವಾದ ಬೇರೆ 
ಪದಗಳನ್ನು ಕೆಲವು ಗ್ರಂಥಗಳಲ್ಲಿ ಹೇಳಿದೆ. 


ಉದಾಃ ಜಗತಿ-ವಪ್ರ; 
ಕಂಪ-ಕ್ಷೇಪಣ; ಕುಮುದ-ಕುಂಭ 


ಕಪೋತ-ಗೊಪಾನ; 


4) ಗ್ರಂಥವಷ್ಟೇ ಅಲ್ಲದೆ, ಪ್ರಾದೇಶಿಕತೆಯೂ 
ಕೂಡಾ ಅಧಿಷ್ಠಾನ ರಚನೆಯು ಮೇಲೆ ತನ್ನ ಪ್ರಭಾವ 
ವನ್ನು ಬೀರಿದೆ. ಉದಾಃ ಐಹೊಳೆ ಮತ್ತು. ಪಟ್ಟದಕ 
ಲ್ಲಿನ ದೇವಾಲಯಗಳಲ್ಲಿ ಜಗತಿಗೆ "ಖುರ- “ಕುಂಭವನ್ನು ಸ; 
ರಚಿಸಿದ್ದಾರೆ. 


5) ಪಾದಬಂಧ, ಪ್ರತಿಬಂಧ, ಕಪೋತಬಂಧ 
ಮತ್ತು ಮಂಚಬಂಧ ಅಧಿಷ್ಠಾನಗಳು ಪ್ರಾಚೀನ ಕಾಲ 
ದಿಂದಲೂ ಬಳಕೆಯಲ್ಲಿವೆ. ಪದ್ಮಬಂಧ ಅಧಿಷ್ಠಾನವು 
ಸು. 10-11 ನೇಯ ''ಶತಮಾನದಲ್ಲಿ ಕಾಣಿಸಿಕೊಂಡರೆ, 


ವಿಜಯನಗರ ಕಾಲದ ದೇವಾಲಯಗಳಲ್ಲಿ ಶ್ರೀಬಂಧ 


ಅಧಿಷ್ಠಾನವನ್ನು ಹೆಚ್ಚಾಗಿ ಕಾಣುತ್ತೇವೆ. 


6) ಮೇಲೆ ಉದಾಹರಿಸಿರುವ ಅಧಿಷ್ಠಾನಗಳ 
ದೃಷ್ಟಿಯಿಂದ ನೋದಿದಾಗ ಕಪೋತಬಂಧ ಅಧಿಷ್ಠಾನ 
ಗಳ" ರಚನೆಯು 'ಮಯಮತ"ಕ್ಕೂ ಪದ್ಮಬಂಧ ಅಧಿ 
ಷ್ಠಾನವು 'ಸುಪ್ರಭೇದಾಗಮ"ಕ್ಕೂ ಮಂಚ ತಬಂಧವು, 
"ಕಾಶೈಪಕಿಲ್ರ' ಕ್ಕೂ ಶ್ರೀಬಂಧ ಅಧಿಷ್ಠಾನಗಳು “ಕಾಶ್ರ 
ಪಶಿಲ್ಪ' ಮತ್ತು ' "ಮಾನಸಾರ' ಗ್ರಂಥಕ್ಕೂ ಹೆಚ್ಚು 
ಹತ್ತಿರವಾಗಿರುವಂತೆ ತೋರುತ್ತದೆ. ಪಾದಬಂಧ, ಪದ್ಮ 
ಬಂಧ (ಶಿಲ್ಪರತ್ನವನ್ನು ಬಿಟ್ಟು -ಅಧಿಷ್ಠಾನ ರಚ 
ನೆಯು ಯಾವುದೇ ಗ್ರಂಥಕ್ಕೂ ಅನ್ವಯಿಸಬಲ್ಲು 
ದಾಗಿದ್ದೆರೆ, ಪ್ರತಿಬಂಧ” ಪ್ರಕಾರದ ಅಧಿಷ್ಠಾನ 
ರಚನೆಯು ಶಿಲ್ಪರತ್ನದ ವಿವರಗಃ ಛನ್ನು ಹೋಲುತ್ತದೆ. 


೫೯ 


ಅಡಿ ಟಿಪ್ಪಣಿಗಳು 


1) ಈ ಎಲ್ಲ ಗ್ರಂಥಗಳಲ್ಲೂ, ಮೊದಲ ಅಂಗಕ್ಕೆ ಪಾದುಕಾ/ಖುರ, ಜನ್ಮನ್‌, ಉಪಾನ - ಪದಗಳು ಬಳಕೆಯಲ್ಲಿವೆ 


ಶಿಲ್ಪರತ್ನ ಮತ್ತು ಮಯಮತದಲ್ಲಿ “ಜಗತೀ” ಬದಲು “ವಪ್ರ' ಪದವನ್ನು ಬಳಸಲಾಗಿದೆ. 
2) ಈ ಪ್ರದೇಶದಲ್ಲಿ ಈ ರೀತಿಯ ಅಧಿಷ್ಠಾನವು ಅಪರೂಪ 
3) ಕೆ.ಎ. ಸೌಂದರರಾಜನ್‌ - ‘Encylopedia of Indian Temple Architecture", Vol.1, Part-2, P.37 


4) ಕಾಶ್ಮಪ ಗ್ರಂಥವು ಹೇಳಿರವ "ಕರ್ಣ'ದ ಬದಲು ಇಲ್ಲಿ "ಕಂಠ'ವನ್ನು ರಚಿಸಿದೆ 

5) ಈ ಭಾಗಗಳನ್ನು ಪ್ರಸ್ತರದಲ್ಲಿರುವಂತೆ ರಚಿಸಬೇಕೆನ್ನುವ ಆರ್ಥದಲ್ಲಿ ಪ್ರಯೋಗಿಸಲಾಗಿದೆ 

5ಎ) “ಮಾನಸಾರ'ಪು ಕಪೋತಕ್ಕೆ ಸಂವಾದಿಯಾಗಿ “ಗೋಪಾನ' ಪದವನ್ನು ಬಳಸಿದೆ. 

6) ಇದು ಕಪೋತಬಂಧ ರೀತಿಯ ಆಧಿಷ್ಠಾನವನ್ನು ಹೆಚ್ಚಾಗಿ ಹೋಲುವುದಾದರೂ ಕಪೋತದ ಮೇಲೆ ಆಲಿಂಗ, 
ಅಂತರಿತವನ್ನು ರಚಿಸಬೇಕೆಂದು ಹೇಳಿರುವುದರಿಂದ ಈ ಅಧಿಷ್ಠಾನಗಳು “ಮಂಚಬಂಧ' ರೀತಿಯೆಂದು ಇಲ್ಲಿ 
ಪರಿಗಣಿಸಲಾಗಿದೆ 3 

7) ಮಾನಸಾರದಲ್ಲಿ “ಕುಮುದ'ದ ಬದಲು “ಕುಂಭ'ವನ್ನೂ ಕಪೋತನ ಬದಲು ಗೋಪಾನವನ್ನು ಬಳಸಿದ್ದರೂ, 
ಅಧಿಷ್ಠಾನದ, ರಚನೆಯಲ್ಲಿ ಕುಮುದ ಮತ್ತು ಕಪೋತಗಳನ್ನು ಬಳಸಲಾಗಿದೆ 

- 8)- “ಮಾನಸಾರ'ದಲ್ಲಿ ಕಂಪಕ್ಕೆ ಬದಲಾಗಿ ಕ್ಷೇಪಣ ಪದವನ್ನು ಬಳಸಲಾಗಿದೆ. 


ಗ್ರಂಥ ಯಣ: 


1) ‘Encylopedia of Indian Temple Architecture’, Vol.1, Part-2. (Ed) - Michael W. Meister 
and M.A. Dhaky, Delhi-1986 
2) ‘Encylopedia of Hindu Architecture’ - Manasara Series - Vol VIl - P.K. Charya, 
110/2611 - 1979 
3) Bruno Dayens (Tr), ‘Mayamata : An Indian Treatise on Housing Architecture and 
Indian Iconography’, New Delhi - 1985 
4) ಟಿ.ಎ. ಮುತ್ತಾಚಾರ್ಯ - “ಭಾರತೀಯ ಶಿಲ್ಪ ಸಾರ' ಬೆಂಗಳೂರು 1987 

` 5) "ಕಾಶ್ಮಪಶಿಲ್ಪ ಶಿ 


ಇತಿಹಾಸ ದರ್ಶನ 


